ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಬಾಗಲಕೋಟೆ ತಾಲ್ಲೂಕಿನ "ಕಲಾದಗಿ" ಗ್ರಾಮ ಪಂಚಾಯತಿಯನ್ನು "ಪಟ್ಟಿಣ ಪಂಚಾಯತಿ"ಯನ್ನಾಗಿ 
ಮೇಲ್ಲರ್ಜಿಗೇರಿಸುವ ಕುರಿತು 


ಶ್ರೀ ನಿರಾಣಿ ಹಣಮಂತ ರುದ್ರಪ್ಪ (ಪದವೀಧರರ ಕ್ಲೇತು:- 


946(1036) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಗ್ರಾಮ ಪಂಚಾಯಿತಿಗಳನ್ನು "ಪಟ್ಟಿಣ ಪಂಚಾಯತಿ"ಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಸಂದರ್ಭದಲ್ಲಿ 
ಅನುಸರಿಸುವ ನಿಯಮಗಳೇನು; 


(ಆ) ಕಳೆದ 02 ವರ್ಷಗಳಲ್ಲಿ ರಾಜ್ಯಾದ್ಯಂತ ಎಷ್ಟು ಗ್ರಾಮ ಪಂಚಾಯತಿಗಳನ್ನು "ಪಟ್ಟಿಣ 
ಪಂಚಾಯತಿ"ಗಳನ್ನಾಗಿ ಮೇಲ್ಲರ್ಜಿಗೇರಿಸಲಾಗಿದೆ ; (ತಾಲ್ಲೂಕುವಾರು ವಿವರ ನೀಡುವುದು) 


(ಇ) ಬಾಗಲಕೋಟೆ ಜಿಲ್ಲೆಯ ಎಷ್ಟು ಗ್ರಾಮ ಪಂಚಾಯತಿಗಳನ್ನು "ಪಟ್ಟಿಣ ಪಂ೦ಚಾಯತಿ"ಗಳನ್ನಾಗಿ 
ಮೇಲ್ಲರ್ಜಿಗೇರಿಸಲು ಮನವಿಗಳು ಸ್ವೀಕೃತವಾಗಿವೆ; (ಸಂಪೂರ್ಣ ವಿವರ ನೀಡುವುದು) 


(ಈ) ಬೀಳಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಲಕೋಟೆ ತಾಲ್ಲೂಕಿನ "ಕಲಾದಗಿ" ಗ್ರಾಮ 
ಪಂಚಾಯಿತಿಯನ್ನು "ಪಟ್ಟಿಣ ಪಂ೦ಜಾಯಿತಿ"ಯನ್ನಾಗಿ ಮೇಲ್ಲರ್ಜಿಗೇರಿಸಬೇಕೆ೦ಂಬ ಬೇಡಿಕೆಯು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಹಾಗಿದ್ದಲ್ಲಿ, ಸದರಿ ಗ್ರಾಮ ಪಂಚಾಯಿತಿಯನ್ನು "ಪಟ್ಟಣ ಪಂಚಾಯತಿ"ಯನ್ನಾಗಿ ಇಲ್ಲಿಯವರೆಗೂ 


nm! 


ಮೇಲ್ಲರ್ಜಿಗೇರಿಸದಿರಲು ಕಾರಣಗಳೇನು ; 


(ಊ) ಯಾವ ಕಾಲಮಿತಿಯಲ್ಲಿ "ಪಟ್ಟಿಣ ಪಂಚಾಯತಿ" ಯನ್ನಾಗಿ ಮೇಲ್ಲರ್ಜಿಗೇರಿಸಲಾಗುವುದು ? 


